ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
"ಶ್ರೀ ಸಿದ್ದಿವಿನಾಯಕ ವ್ರತ ಪೂಜಾ ವಿಧಾನ" 
| ಭಾದ್ರಪದಮಾಸ ಶುಕ್ಷಪಕ್ಷ ಚತುರ್ಥಿ ॥ 


ಮೊದಲಿಗೆ ದೇವರಪೂಜೆಯನ್ನು ಮಾಡಬೇಕು. ನಂತರ ಗೌರೀ ಹೂಜೆ 
ಮಾಡಿ, ನಂತರ ಸಿದ್ದಿವಿನಾಯಕನನ್ನು ಪೂಜಿಸಬೇಕು. 


ದೇವರ ಪೂಜೆಗೆ ಉಪಯೋಗಿಸಿದ ಕಲಶದ ನೀರನ್ನೇ ಉಪಯೋಗಿಸುವುದು 


ಸೂಕ. 
=© 


ಬೇಕಾದ ಸಲಕರಣೆಗಳು - 

ಸಿದ್ದಿವಿನಾಯಕನ ವಿಗ್ರಹ । ಅರಿಶಿನ | ಕುಂಕುಮ । ಗೆಜ್ಜೆ ವಸ್ತ್ರ 
ಯಜ್ಞೋಪವೀತ | ಹೊವು!ಗಂಧ (ದೇವರಿಗೆ ಸಮರ್ಪಿಸಿದ ಗಂಧ) 
ಅಕ್ಷತಾ (ದೇವರಿಗೆ ಸಮರ್ಪಿಸಿದ್ದು) । ಆಭರಣಗಳಿದ್ದರೆ | 

ಅರ್ಫ್ಯಪಾತ್ರೆ | ಪಂಚಪತ್ರೆ । ಉದ್ದರಣೆ | ನೀರು | 21 ರೀತಿಯ ಭಕ್ಷ್ಯಗಳು! 
ಅಥವಾ ಕನಿಷ್ಕ 21 ಮೋದಕ । ಚಕ್ಕುಲಿ, ಇತ್ಯಾದಿ. 

(ಗಣೇಶನ ಪೂಜೆಗೆ ತುಳಸಿಯನ್ನು ಉಪಯೋಗಿಸಬಾರದು) 


ಶ್ರೀ ಗುರುಭ್ಯೋ ನಮ: ಹರಿ: ಓಂ! ಪರಮಗುರುಭ್ಯೋ ನಮ: | 
ಶ್ರೀಮದಾನಂದತೀರ್ಥಭಗವತ್ತಾದಾಚಾರ್ಯ ಗುರುಭ್ಯೋ ನಮ: | 


ಶ್ರೀ ವೇದವ್ಯ್ಮಾಸಾಯ ನಮಃ: । 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ । 


ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘಹ್ನೋಪಶಾಂತಯೇ । 


www.sumadhwaseva.com Page 1 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 


ಘಂಟಾವಾದನಂ । 

ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ । 

ಕುರು ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ | 
(ಘಂಟಾನಾದಂ ಕುರು) 

ಆಚಮನ । 

ಕೇಶವಾಯ ಸ್ತಾಹಾ | ನಾರಾಯಣಾಯ ಸ್ವಾಹಾ । 

ಮಾಧವಾಯ ಸ್ತಾಹ | 


ಗೋವಿಂದಾಯ ನಮ: | ವಿಷ್ಣುವೇ ನಮ: । 

ಮಧುಸೂದನಾಯ ನಮ: । ತ್ರಿವಿಕ್ರಮಾಯ ನಮ: । 

ವಾಮನಾಯ ನಮ: | ಶ್ರೀಧರಾಯ ನಮ: । 

ಹೃೈಷೀಕೇಶಾಯ ನಮ: | ಪದ್ಮನಾಭಾಯ ನಮ: | 
ದಾಮೋದರಾಯ ನಮ: | ಸಂಕರ್ಷಣಾಯ ನಮ: | 
ವಾಸುದೇವಾಯ ನಮ: । ಪ್ರ ದ್ಯುಮ್ನಾಯ ನಮ: | 

ಅನಿರು ದ್ಹಾಯ ನಮ: | ಪುರುಷಹೋತ್ಮ್ತಮಾಯ ನಮ: | 
ಅಧೋಕ್ಸಜಾಯ ನಮ: । ನಾರಸಿಂಹಾಯ ನಮ: । 

ಅಚ್ಯುತಾಯ ನಮ: | ಜನಾರ್ಧನಾಯ ನಮ: । 

ಉಪೇಂದ್ರಾಯ ನಮಃ। ಹರಯೇ ನಮ: ॥ಓಂ ಶ್ರೀ ಕೃಷ್ಣಾಯ ನಮಃ 


ಪಾಣಾಂಯಾಮ: - ಪಣವಸ್ಥ ಪರಬ್ಬಹ್ನ ಯಷಿ: | ಪರಮಾತ್ನಾ ದೇವತಾ 
<-> ¬ 2 ಅ ಅ ಆ 

| ದೇವೀ ಗಾಯತ್ರೀ ಛಂದ: | ಪ್ರಾಣಾಯಾಮೇ ವಿನಿಯೋಗ: ॥ ಓಂ ಭೂ: 

ಓಂ ಭುವ: । ಓಂ ಸ್ವ | ಓಂ ಮಹ: | ಓಂ ಜನ: । ಓಂ ತಪ: । ಓಂ ಸತ್ಯಂ 

| ಓಂ ತತ್ಸವಿತುರ್ವರೇಣ್ಯಂ | ಭರ್ಗೋ ದೇವಸ್ಯ ಧೀಮಹಿ | ಧಿಯೋ 

ಯೋ ನ: ಪ್ರಚೋದಯಾತ್‌ । 


ಒಓಮಾಪೋ ಜ್ಯೋತೀರಸೋತಮೃತಂ ಬ್ರಹ್ಮಭೂರ್ಭುವ: ಸ್ವರೋಂ॥ 


www.sumadhwaseva.com Page 2 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 


ಸಂಕಲ್ಪ - 

ಶುಭೇ ಶೋಭನೇ ಮುಹೂರ್ತೇವಿಷ್ಟೋರಾಜ್ಞಯಾ ಪ್ರವರ್ತಮಾನಸ್ಯ 
ಆದ್ಯಬ್ರಹ್ಮಣ:, ದ್ರಿತೀಯಪರಾರ್ಧೇ, ಶ್ರೀಶ್ವೇತವರಾಹಕಲ್ವೇ, ವೈವಸ್ವತ 
ಮನ್ರಂತರೇ, ಅಷ್ಕಾವಿಂಶತಿತಮೇ, ಕಲಿಯುಗೇ, ಪ್ರಥಮಪಾದೇ, 
ಜಂಬೂದ್ವೀಪೇ, ಭರತವರ್ಷೇ, ಭರತಖಂಡೇ, ದಂಡಕಾರಣ್ಯೇ, 
ಗೋದಾವರ್ಯಾ: ದಕ್ಷಿಣೇ ತೀರೇ, ಶಾಲೀವಾಹನ ಶಕೇ, ಬೌದ್ದಾವತಾರೇ, 


ರಾಮ/ಪರಶುರಾಮಕ್ಷೇತ್ರೇ, ಅಸ್ಮಿನ್ವರ್ತಮಾನೇ, ಚಾಂ ದ್ರಮಾನೇನ, 
PS. ಸಂವತ್ಸರೇ, ದಕ್ಸಿಣಾಯಣೇ, ವರ್ಷ ಯತೌ, ಭಾದ್ರಪಾದ 
ಮಾಸೇ, ಶುಕ್ಷ ಪಕ್ಷೇ, ಚತುರ್ಥ್ಯಾಂ, --------- ಮಾಸ 
ನಕ್ಷತ್ರ RAG: ಕರಣೇ, ಏವಂಗುಣ ವಿಶೇಷಣ 
ವಿಶಿಷ್ಠಾಯಾಂ, ಶುಭ ತಿಥೌ, ಅಸ್ಮಾಕಂ ಸಕುಟುಂಬಾನಾಂ ಕ್ಲೇಮ, स, ०००6, 


ವಿಜಯ, ವೀರ್ಯ, ಆಯು; ಆರೋಗ್ಯ, ಐಶ್ವರ್ಯಾಭಿವೃದ್ಧ್ಯರ್ಥಂ, 
ಧರ್ಮ, ಅರ್ಥ, ಕಾಮ, ಮೋಕ್ಷಾಖ್ಯ, ಚತುರ್ವಿಧ ಪುರುಷಾರ್ಥ 
ಸಿದ್ದ್ಯರ್ಥಂ, ಸ್ಪೀಪುತ್ರ ಪೌತ್ರ, ಧನ, ವಿದ್ಯಾ, ಜಯ, ಕೀರ್ತ್ಯಾ, 
ಆಯುರಾರೋಗ್ಯಾದಿ, ಅಖಿಲಾಭೀಷ್ಟ ಸಿದ್ಧ್ಯರ್ಥಂ, ಸಕಲ ಕಾರ್ಯೇಷು 
9) ಪ ಈವ ಕ್‌ ದಾ ९२ त ದ त ठ्ठ = ಪ್‌ ಹ ಜಾ ಪ त ದ 
ರ್ವಿಫ್ಲತಾ ಸಿದ್ದಿ ದ್ವಾ ನಗವದನುಗ್ರಹಸಿದ್ದ್ಯರ್ಥಂ, ಶ್ರೀರಾಘವೇಂದ್ರ 
ತೀರ್ಥಗುರುವಂತರ್ಗತ, ಸಿದ್ದಿವಿನಾಯಕಾಂತರ್ಗತ, ಬಾರತೀರಮಣ, 
ಹನುಮ-ಭೀಮ-ಮಧ್ವಾಂತರ್ಗತ ಶ್ರೀವಿಶ್ರಂಭರಮೂರ್ತಿ ಪ್ರೇರಣಯಾ, ಶ್ರೀ 
ವಿಶ್ವಂಭರಮೂರ್ತಿ ಪ್ರೀತ್ಯರ್ಥಂ, ಸಿದ್ದಿ ವಿನಾಯಕಸ್ಯ ಧ್ಯಾನಾವಾಹನಾದಿ 
ಷೋಡಶೋಪಚಾರ ಪೂಜಾಂ ಕರಿಷ್ಯೇ ॥ 


(ಮಂತ್ರಾಕ್ಷತೆ, ಹೂವು, ಸಮೇತ ನೀರನ್ನು ಅರ್ಯಪಾತೆಗೆ ಬಿಡುವುದು) 


ಅಥ ಕಲಶಪೂಜಾ - 
ಕಲಶಕ್ಕೆ ನಾಲ್ಕು ದಿಕ್ಕುಗಳಲ್ಲಿಯೂ ಗಂಧಾಕ್ಷತೆ ಹಚ್ಚಿ ಅದರೊಳಗೆ 
ಬಿಡಿಹೂಗಳನ್ನು ಹಾಕಿಕೊಂಡು ಕಲಶದ ಮೇಲೆ ಬಲಗೈಯನ್ನಿಟ್ಟು 


www.sumadhwaseva.com Page 3 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ಕಲಶಪೂಜೆ ಮಾಡಬೇಕು. © ಕಲಶದ ನೀರನ್ನೇ ಪೂಜೆಗೆ 
ಉಪಯೋಗಿಸಬೇಕು. ಪಂಚಪಾತ್ರೆಯ ನೀರನ್ನು ಆಚಮನಕ್ಕೆ ಮಾತ್ರ 
ಉಪಯೋಗಿಸಬೇಕು. ಭಗವತ್ತೂಜಾಂಗತ್ತೇನ ಕಲಶಾರಾಧನಂ ಕರಿಷ್ಯೇ | 


ಇತಿ ಸಂಕಲ , ಕಲಶಂ ಗ ಕ್ಸ ಅಲಂಕೃತ್ಯ | 
ಶ್ರೀಬೀಜಂ ವಿಲಿಖ್ಯಿ | ಷಟ್ಟೋಣ ಪದ್ದಂ ವಿಲಿಖ್ಯ | 
ತುಲಸೀದಲಾನಿ ಕಲಶಂ ಸುಷಾ, 1 


ಪ 

ಕಲಶಸ್ಯ ಮುಖೆ ಮು ಕಂಠೇ ರುದ್ರ न ==; | 
ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾ: ಸ್ಮೃತಾ: | 
ಕುಕೌತು ಸಾಗರಾ: ಸರ್ವೇ उड ©. €> ವಸುಂಧರಾ । 
ಯಗ್ರೇದೋತಥ ಯಜುರ್ಮೇದ: ಸಾಮವೇದೋ ಹ್ಯಥರ್ವಣ 
ಅಂಗೈಶ್ವ ಸಹಿತಾಸ್ಪರ್ಮೇ ಕಲಶಾಂಬು ಸಮಾಶ್ರಿತಾ: । 
ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿ: ಪುಷ್ಟಿಕರೀ ತಥಾ । 
ಆಯಾಂತು ದೇವಪೂಜಾರ್ಥಂ ಅಭಿಷೇಕಾರ್ಥಮಾದರಾಟ್‌ ॥ 
ಗಂಗೇ ಚ ಯಮುನೇ ಚೈವ ಗೋದಾವರೀ ಸರಸ್ವತಿ | 
ನರ್ಮದೇ ಸಿಂಧು ಕಾವೇರಿ ९८८५९५९ 55 ಸನಿಧಿಂ ಕುರು ॥ 
ಇಮಂ ಮೇ ಗಂಗೇ ಯಮುನೇ ಸರಸ್ತತಿ ಶುತುದಿಸೋಮಂ ಸಚತಾ ಪರುಷ್ಣಾ ५ | 

ಕಾ| ಮರುದ್ದೃಧೇ ವಿತಸ್ನಯಾತ$sರ್ಜೀಕೀಯೇ ಶ್ಲಣುಹಾ 


ल्‌ ಶಿ 


ಅಸಿ 
ಹೋಮಯಾ ॥ 


ಕಲಶದೇವತಾಭ್ಯೋ ನಮ: ಗಂಧ ಪಹುಷಾ 


ನಿರ್ವಿಷೀಕರಣಾರ್ಥಂ ತಾಕ ಮುದಾಂ ಪದಶರ೯Eಯಾವಮಿ । 
ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪ್ರದರ್ಶಯಾಮಿ । 


www.sumadhwaseva.com Page 4 Narahari Sumadhwa 


ಶ್ರೀ ಸಿದಿವಿನಾಯಕ ವೃತ - ಸಂಕಿಪವಿಧಾನ 

ಈ) @ ಭಾ Udo 
ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ । 
ಸಂರ ಕಣಾರ್ಥಂ ಚಕ್ರಮುದ್ರಾಂ ಪ್ರದರ್ಶಯಾಮಿ । 
ದಿಗ್ಗಂಧನಾರ್ಥಂ ಗದಾಮುದ್ರಾಂ ಪ್ರದರ್ಶಯಾಮಿ । 
ಜಲಶೋಧನಾರ್ಥಂ ಪದ್ಮಮುದ್ರಾಂ ಪ್ರದರ್ಶಯಾಮಿ | 
ಒಂ ನಮೋ ನಾರಾಯಣಾಯೇತಿ ಮೂಲಮಂತ್ರಂ ಅಷ್ಟವಾರಂ ಜಪಿತ್ತಾ । 
(ಕಲಶಕ್ಕೆ ತಾರ್ಕ್ಸ್ಸ್ಯಾದಿ ಮುದ್ರೆಗಳನ್ನು ದರ್ಶಿಸಿ, ನಾರಾಯಣಾಷ್ಟಾಕ್ಷರದಿಂದ 8 ಬಾರಿ 
ಕಲಶವನ್ನು ಅಭಿಮಂತ್ರಣ ಮಾಡಿ, ಕಲಶದೇವತಾರಾಧನ ಮಾಡಬೇಕು - 
ಈ ಕೆಳಗಿನ ಮಂತ್ರಗಳಿಂದ 
ಏಕಪಂಚಾಶ್ವದ್ವರ್ಣಾನಾಂ ಚತುರ್ನ್ವಿಂಶತಿಮೂರ್ತ ಯ: । 

ತಾ ದಾ ವಾಸುದೇವಾದಾ ವಿಶಾದಾ ಮತ ವೌ 
ಆತ್ಮಾದ್ಯಾ ವಾಸುದೇವಾದ್ಯಾ ವಿಶ್ವಾದ್ಯಾ ುತ್ಪಕಚ್ಛ | 
ಕೋಲೋವನೃಸಿಂಹ: ಸ ವಟುರ್ಜಾಮದಗ್ಗ್ಯರಘೂದ್ರಹೌ | 
ವಾಸಿಷ್ಟಯಾದವೌ ಕೃಷ್ಣಾವಾತ್ರೇಯೌ ಬುದಕಲ್ಲಿನೌ | 
८ ಲ छ 
ಶಿಂಶುಮಾರಶ್ವೇತಿ ಶತಂ ಕಲಾ: ಕಲಶದೇವತಾ: | 
ಏತಾಭಿ: ಸಹಿತಾಂ ಮೂಲಮೂರ್ತಿಂ ಕುಂಭೋದಕೇ ಸುಧೀ: । 
ಕಲಶ: ಕೀರ್ತಿಮಾಯುಷ್ಯಂ ಪ್ರಜ್ಞಾಂ ಮೇಧಾಂ ಶ್ರಿಯಂ ಬಲಂ । 
ಯೋಗ್ಯತಾಂ ಪಾಪಹಾನಿಂ ಚ ಪುಣ್ಯವೃದ್ದಿಂ ಚ ಸಾಧಯೇತ್‌ । 
ಸರ್ವತೀರ್ಥಮಯೋ ಯಸ್ಮಾತ್ಸರ್ವಕ್ಸೇತ್ರಮಯೋ ಯತಃ: | 
^ € J 
ಅತೋ ८८०; ०4.२९5 ತ್ರಂ ಪೂರ್ಣಕುಂಭ ನಮೋಸ್ತು ತೇ | 
ಕಲಶದೇವತಾಂತರ್ಯಾಮಿ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
2९९ ನಾರಾಯಣಾಯ ನಮ:;, ಧಾನಾವಾಹನಾದಿ 
ಬಲ भ 
ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ | 
ಕಲಶದ ನೀರನ್ನು "ಓಂ ನಮೋ ನಾರಾಯಣಾಯ ಓಂ” ಎಂಬ ಮಂತ್ರದಿಂದ 
ಆ ಬಾರಿ ಅಭಿಮಂತ್ರಿಸಿ, ಆ ನೀರನ್ನು ಎಡಗೈಯಲ್ಲಿ ಹಿಡಿದುಕೊಂಡು, 
ಬಿಡಿಹೂವೊಂದನ್ನು ಹಿಡಿದುಕೊಂಡು, ಆ ನೀರನ್ನು ಪೂಜಾ ಸಾಮಗಿಗಳಿಗೆಲ್ಲಾ 
ಪ್ರೋಕ್ಠಿ २, ತನಗೂ ಪೋಕಿಸಿಕೊಳ ಬೇಕು. 
ಲ ~¬ <= < 


www.sumadhwaseva.com Page 5 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 


ಪವಿತ್ರೋ ಪಾ: 
1.00 ಸ್ಮರೇತ್‌ ಪುಂಡರೀಕಾಕ್ಷ ಸ ಬಾಹ್ನಾಭಂತರ: ಶುಚಿಃ” 


ಹೇಳಬೇಕು. 


ಪೀಠಪೂಜಾ । 
& ९८2०८ € ಪರದೇವತಾಯೆ, ಶೀಲಕಿ ನಾರಾಯಣಾಯ ನಮ: | 
^© ९ ~¬ ಮಲ 


ವಿಷ್ಲೋರಾಸನಭೂತಾಯ ದಿವೃರತ್ತಮಯಾಯ ಚ । 

ಧಾನ ಪುರುಷೇಶಾಯ ಮಹಾಪೀಠಾಯ ತೇ ನಮ: | 

ವಸ್ಯ ವಾಮಭಾಗೇ ಗುರವೇ ವಾಯವೇ ನಮ: | 

ದಕಿಣೇ ಸರ್ವದೇವತಾಭ್ಯೋ ಬ್ರಹ್ಮರುದ್ರಾದಿಭ್ಯೋ ನಮ: | 
ಹಮುನರ್ವಾಮೇ ಸನಕಾದಿ ಸರ್ವಗುರುಭ್ಯೋ ನಮ: | 

ಆಗ್ಲೇಯೇ ಗಂ ಗರುಡಾಯ ನಮ: | 

ನ್ನೆರುತ್ನ್ಸಾಂ ವ್ಲಾಂ ವೇದವ್ಲ್ನಾಸಾಯ ನಮ: । 

ವಾಯವ್ಯೇ ದುಂ ದುರ್ಗಾಯ್ಕೆ ನಮ: | 

ಈಶಾನ್ನೇ ಸಂ उठ, ङ. ನಮ: | ಏತಾ: ಪೀಠಪಾದದೇವತಾ: | 
ತಸ್ಲಾಗೇ ಸಹಸಫಣಾಮಂಡಲಮಂಡಿತಾಯ ಕುಂಡಲಾಕ್ಸತಿ ಸ್ತರೂಪಾಯ 
ಹರೇರ್ಯೋಗಪೀಠ ಸ್ತರೂಪಾಯ ಶ್ರೀಮದನಂತಾಯ ನಮ: | 
ಪೀಠಪೂಜಾಂ ಸಮರ್ಪಯಾಮಿ! 


(ಪೀಠಕ್ಕೆ ಮಂತ್ರಾಕ್ಷತೆ ಮತ್ತು ಬಿಡಿಹೂವುಗಳನ್ನು ಹಾಕಬೇಕು) 


॥ ಪ್ಲಾಣಪತಿಷಾವಿಧಿ: ॥ 

ಅಧೋಮುಖಂ ಹೃತ್ಸಮಲಂ ತೋರಣೋದರಣಂ ಚರೇತ್‌ । 
ವಿಕಾಸ್ನ್ಮ ಜ್ಞಾನರವಿಣಾ ಕರ್ಣಿಕಾಸ್ನಂ ಪರಂ ವಿಭುಂ | 
ಹ್ಹೃುದಯಸಾ ಹರೇರ್ಮೂರ್ತಿ: ಜೀವೋ ಯತತಿಬಿಂಬಕ: । 


www.sumadhwaseva.com Page 6 Narahari Sumadhwa 


ಶ್ರೀ ಸಿದಿವಿನಾಯಕ ವೃತ - ಸಂಕಿಪವಿಧಾನ 

इ [र ಭಾ Udo 
ಯದ್ವಶೇ ವರ್ತತೇ ಜೀವ: ಸಾ ತು ಜೀವಕಲಾ ಸ್ಮೃತಾ | 
ಜೀವಾಂತರ್ಯಾಮಿತೋ ವಿಷ್ಣು: ಆತ್ಮಾ ನಾಮ ಪ್ರಕೀರ್ತಿತ: | 
ತೇಜಸ್ಪಾರಮಯೀಂ ದಿವ್ಯಾಂ ಪ್ರತಿಮಾಂ ಪ್ರತಿಮಾಗತಾಮ್‌ । 
ಧ್ಯಾತ್ವಾ ಪ್ರಾಣಾಧಿಪಂ ತತ್ರ ಪ್ರತಿಮಾರೂಪಿಣಂ ಪ್ರಭುಂ | 
ತನ್ಮಧ್ಯೇ ರಮಯಾ ಸಾರ್ಧಮಾಸೀನಂ ಕ್ಲೀರನೀರವತ್‌ । 
ಪ್ರತಿಮಾರೂಪಿಣಂ ಸಮೃಗ್ತಾ ಸತ್ತ್ರೈವಾವಾಹಯೇತ್ಸುಧೀ: ll 
ಆತ್ಮಾದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷ: 
ಘೋಷಾ ಇದಸ್ಯ २,९६.८९ ನ ರೂಪಂ ತಸ್ಮೈ ವಾತಾಯ ಹವಿಷಾ 
ವಿಧೇಮ॥। ಏಹ್ಯೇಹಿ ಮಮ तद इ. उ ಶ್ರೀಪುರುಹೋತ್ತಮ । 
ಆವಾಹಯಾಮಿ & ९८९ ತ್ರಾಂ ಪ್ರತಿಮಾಯಾಂ ಜಗತ್ಪತೇ । 
ಇತಿ ಸಂಪ್ರಾರ್ಥ್ಯ ದೇವೇಶಂ ಷಣ್ಮುದ್ರಾಂಪ್ಹ ಪ್ರದರ್ಶಯೇತ್‌ । 
(ನಮ್ಮ ಹೃದಯಕಮಲದಲ್ಲಿರುವ ಶ್ರೀಹರಿಯನ್ನು ಎದುರಿಗಿರುವ 
ಮೂರ್ತಿಯಲ್ಲಿ ಚಿಂತಿಸಿ, ಕಲಶ ಪ್ರತಿಮೆಗಳ ಮೇಲೆ ಆವಾಹಿಸಬೇಕು) 


ಓಂ ಆವಾಹಿತೋ ಭವ ಸ್ಲಾಪಿತೋ ಭವ । ಸನ್ನಿಹಿತೋ ಭವ । 
ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ४२ । 
ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಸರೋ ಭವ । 

ವಿಭೋ ಸಕಲಲೋಕೇಶ ದೇವದೇವ ಜಗತ್ತತೇ । 

ತ್ರಾಂ ಪೂಜಯಾಮಿ ಸದ್ಭಕ್ತಾ ए ಭೋಗೈರರ್ಫ್ಯಾದಿಭಿ: ಕ್ರಮಾತ್‌ । 
ಯಾಗಾವಸಾನಪರ್ಯಂತಂ ಅತ್ರ ९ डय्‌, ಜಗತ್ಪತೇ । 

८२८... ಮಮ ಪೂಜಾಂ ಚ ಗೃಹೀತ್ತಾ ಪಾಹಿ ಮಾಂ ಪ್ರಭೋ ॥ 
ಗಣಪತಿ ಮಂತ್ರ: 

ಒಂ ಅಸ್ಯ ಶ್ರೀ ಗಣಪತಿಮಹಾಮಂತ್ರಸ್ಯ ಕೌಶಿಕ ಯುಪಿ: | 


www.sumadhwaseva.com Page 7 Narahari Sumadhwa 


ಶೀ ಪಿದಿವಿನಾಯಕ ವತ - ಸಂಕಿಪವಿಧಾನ 


ಗಾಯತ್ರೀ ಛಂದ: | ಗಣಪತ್ಯಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀ ವಿಶ್ವಂಭರೋ ದೇವತಾ | 
ಮಹಾಗಣಪತಿಮಂತ್ರಜಪೇ ವಿನಿಯೋಗ: । 

ಒಂ ಕಿಪ್ರ ಹೃದಯಾಯ ನಮ: (ಹೃದಯ यप) 
ಓಂ ಪಸಾದಾಯ ಶಿರಸೇ ಸ್ತಾಹಾ | (८० ಸ यट; ~) 
ಓಂ ನಮ: ॐ ०53), ವಷಟ್‌ | (ಶಿಖಾಂ ಸ ) 
ಒಂ ಕ್ಷಿಪ್ರ ಕವಚಾಯ ಹುಂ । ( ಭುಜವನ್ನು ३, ञ्छ, ~) 
ಒಂ ನಮ: ಪ್ರಸಾದಾಯ ನೇತ್ರಾಭ್ಮಾಂ ವಷಟ್‌ ( ನೇತ್ರಂ ಸ್ಪೃಷ್ಣಾ 
ಒಂ ನಮ: ಅಸ್ಲಾಯ ಫಟ್‌ | ( ಕರತಾಡನಂ ಕೃತಾ) 
ಓಂ ಭೂರ್ಭುವ: ಸ್ತರೋಮಿತಿ ದಿಗ್ಗಂಧ 

(ಸಕಲ ದಿಕ್ಲುಗಳಲ್ಲೂ ದಿಗ್ಗಂದನ ಮಾಡುವುದು) 


ಎ) 


ಅಥ ಧ್ಯಾನಂ 

ರಕ್ಲಾಂಬರೋ ರಕ್ತತನು: ರಕ್ತಮಾಲ್ಯಾನುಲೇಪನ: | 
ಲಂಬೋದರೋ ಗಜಮುಖ: ಪಾಶದಂತಾಂಕುಶಾಭಯೆ | 
ಬಿಭೃದ್ಯೇಯೋ ವಿಘಫ್ಲಹರ: ಕಾಮದ: ತ್ರರಯಾ ಹ್ಯೈಯಮ್‌ | 


ಮಂತ । 

ಒಂಕಿಪ ಪಸಾದಾಯ ನಮ: ಓಂ 

ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಭರರೂಪಿಣಂ ಪರಮಾತ್ಮಾನಾಂ ಆವಾಹಯ 

ಓಂ ಭೂ: ಸಿದಿವಿನಾಯಕಾಂತರ್ಗತ ಭಾರತೀರಮಣ 
ಮುಖಪಾಣಾಂತರ್ಗತ ಶ್ರೀ ವಿಶ್ರಂಭರಂ ಆವಾಹಯಾಮಿ । 


2 <¬ 
ಒಂ ಭುವ: ಸಿದಿವಿನಾಯಕಾಂತರ್ಗತ ಭಾರತೀರಮಣ 
ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ಪಂಬರಂ ಆವಾಹಯಾಮಿ । 


www.sumadhwaseva.com Page 8 Narahari Sumadhwa 


ಶೀ ಪಿದಿವಿನಾಯಕ ವತ - ಸಂಕಿಪವಿಧಾನ 


ಓಂ ಸ್ವಃ ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಶ್ರೀ ವಿಶ್ವಂಬರಂ ಆವಾಹಯಾಮಿ ॥ 

ಒಂ ಭೂರ್ಭುವಸ್ವ: ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀ ವಿಶ್ವಂಬರಂ ಆವಾಹಯಾಮಿ । 
(ಮಂತ್ರಾಕ್ಷತೆಯನ್ನು ಹಾಕಬೇಕು) 


ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ ನ್ನಿರುದ್ದೋ 
ಭವ, ಅವಕುಂಠಿತೋ ಭವ, ಸು 2९ ಭವ, ವರದೋ ಭವ, 
ಶಾಂತೋ ಭವ । ಪ್ರಸೀದ, ಪ್ರಸೀದ 

(ಆವಾಹನಾದಿ ಆರು ಮುದೆಗಳನ್ನು ತೋರಿಸಿ, ಸಿದ್ದಿವಿನಾಯಕನನ್ನು ಸರ್ಶಿಸಿ ೧೫ 


ಬಾರಿ ಓಂಕಾರವನ್ನು ಪಠಿಸಿ, ಒಂದು ಬಿಡಿಹೂವಿನಿಂದ ದೇವರನ ೯ಸಬೇಕು) 


ಧ್ಯಾನಂ ! 

ಏಕದಂತಂ ಶೂರ್ಪಕರ್ಣಂ ಗಜವಕ್ತಂ ಚತುರ್ಭುಜಂ । 

ಪಾಶಾಂಕುಶಧರಂ ದೇವಂ ಧ್ಯಾಯೇತ್ಲಿದ್ದಿವಿನಾಯಕಂ | 

ಧ್ಯಾಯೇದ್ದೇವಂ ಮಹಾಕಾಯಂ ತಪ್ತಕಾಂಚನಸನ್ನಿಭಂ । 
ದಂತಾಕ್ಷಮಾಲಾಪರಶುಪೂರ್ಣಮೋದಕಹಸ್ತಕಂ । 
ಮೋದಕಾಸಕ್ತತುಂಡಾಗ್ರಮೇಕದಂತಂ ವಿನಾಯಕಂ । 

ಶ್ರೀ ಸಿದ್ದಿವಿನಾಯಕಾಂತರ್ಗತ ಬಾರತೀರಮಣ ಮುಖಪಾಣಾಂತರ್ಗತ ಶೀ 
ವಿಶ್ವಂಭರಾಯ ನಮ: | ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
(ಮಂತ್ರಾಕ್ಷತೆ ಅರ್ಪಣ ಮಾಡಿ) 


ಆವಾಹನಂ 
ಆವಾಹಯಾಮಿ ವಿಘ್ನೇಶ ಸುರರಾಜಾರ್ಚಿತೇಶ್ವರ | 


ಅನಾಥನಾಥ ಸರ್ವಜ್ಞ ಪೂಜಾರ್ಥಂ ಗಣನಾಯಕ । 


www.sumadhwaseva.com Page 9 Narahari Sumadhwa 


ಶೀ ಪಿದಿವಿನಾಯಕ ವತ - ಸಂಕಿಪವಿಧಾನ 


ಸಿದಿ ವಿನಾಯಕಾಂತರಗ್ಗತ ಬಾರತೀರಮಣ ಮುಖ ಪ್ರಾಣಾ ೦ತರ್ಗತ ಶೀ 
ವಿಶ್ರಂಬರಾಯ ನಮ: ಆವಾಹಯಾಮಿ । (ಮಂತ್ರಾಕ್ಟತೆ ಹಾಕಬೇಕು) 


¬ 


९९25580 
ವಿಚೆತರತರಚಿತಂ ದಿ ವ್ಯಾಸ್ತರ ಣಸಂಯುತರಂ । 


ಸ್ವರ್ಣ ಹಾಸನಂ ಚಾರು ಗೃಹಾಣ ಸುರಹೂಜಿತ । 
ಸಿದ್ದಿ ನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ಶ್ರಂಬರಾಯ ನಮ: ಆಸನಂ ಸಮರ್ಪಯಾಮಿ।((ಮಂತ್ರಾಕ್ಟತೆ ಹಾಕಬೇಕು) 


ಪಾದ್ಯಂ 

ಸರ್ವತೀರ್ಥಸಮುದ್ಯೂತಂ ಪಾದ್ದಂ ಗಂಧಾದಿಸಂಯುತಂ । 
ವಿಫ್ಲರಾಜ ಗೃಹಾಣೇದಂ ಭಗವನ್‌ ಭಕ್ತವತ್ಸಲ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ 
ವಿಶ್ವಂಬರಾಯ ನಮ: | ಪಾದ್ದಂ ಸಮರ್ಪಯಾಮಿ 
(ದೇವರ ಪಾದದ ಮೇಲೆ ಜಲಬಿಂದುವನ್ನು ಹಾಕಿ ಉಳಿದ ನೀರ ರ್ಯ ಪಾತ್ರೆಗೆ 
ಹಾಕಬೇಕು) 


ಣಾಂತರ್ಗತ 2 ९ 


९.60 

ಅರ್ಫ್ಯಂ ಚ ಘಲಸಂಯುಕ್ತಂ ಗಂಧಪುಷ್ಟಾಕ್ಟತ್ರೈಯುತಂ 

ಗಣಾಧ್ಯಕ್ಷ ನಮಸ್ತೇಸ್ತು ಗೃಹಾಣ ಕರುಣಾನಿಧೆ 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: | ಅರ್ಫ್ಯಂ ಸಮರ್ಪಯಾಮಿ । 


(ದೇವರ ಮುಂದೆ ಮಂತ್ರಾಕ್ಷತೆ + ಸ್ವಲ್ಪ ನೀರನ್ನು ಹಾಕಬೇಕು) 


www.sumadhwaseva.com Page 10 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 


ಆಚಮನಂ 

ವಿನಾಯಕ ನಮಸ್ತುಭ್ಯಂ ತ್ರಿದಶೈರಭಿವಂದಿತ । 

ಗೃಹಾಣಾಚಮನಂ ದೇವ ತುಭ್ಯಂ ದತ್ತಂ ಮಯಾ ಪ್ರಭೋ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಆಚಮನಂ ಸಮರ್ಪಯಾಮಿ 

(ಉದ್ದರಣೆಯಿಂದ ನೀರನ್ನು ದೇವರಿಗೆ ತೋರಿಸಿ, ಅರ್ಫ್ಯಪಾತ್ರೆಗೆ ಹಾಕಬೇಕು) 


ಮಧುಪಕ೯£ಂ - 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಮಧುಪರ್ಕಂ ಸಮರ್ಪಯಾಮಿ । 


ಪಂಚಾಮೃತಸ್ನಾನಂ 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮಃ: ಪಂಚಾಮೃತಸ್ನಾನಂ ಸಮರ್ಪಯಾಮಿ | 


ಶು ८.३९ ದಕಸ್ನಾನಂ - 

ಗಂಧಾದಿಸರ್ವತೀರ್ಥೇಭ್ಯ: ಆಹೃತೈೆರಮಲೈರ್ಜಲೈ: | 

ಸ್ನಾನಂ ಕುರುಷ್ತ ಭಗವನ್‌ ಉಮಾಪುತ್ರಂ ನಮೋಸ್ತು ತೇ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
(ಕಲಶದ ನೀರನ್ನು ಹೂವಿನಿಂದ ಅರ್ಪಿಸಬೇಕು) 


ಶುದ್ಹೋದಕಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ 
(ದೇವರಿಗೆ ನೀರು ತೋರಿಸಿ, ಅರ್ಫ್ಯಪಾತೆಗೆ ಬಿಡಬೇಕು) 


www.sumadhwaseva.com Page 11 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ಪವಿಧಾನ 


ವಸ್ತ್ರಯುಗ್ಮಂ 

ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂ ಬರಾಯ ನಮ: ವಸ್ತ್ರಯು 70 ಸಮರ್ಪಯಾಮಿ । 

(ಗೆಜ್ಜೆ ವಸ್ತ್ರ ಅರ್ಪಿಸಬೇಕು) 


ಯಜ್ಞೋಪವೀತಮ್‌ - 
ರಾಜತೆಂ ಬ್ರಹ್ಮಸೂತ್ರಂ ಚ ಕಾಂಚನಂ ಚೋತ್ತರೀಯಕಂ । 
ಗೃಹಾಣ ಚಾರು ಸರ್ವಜ್ಞ ಭಕ್ತಾಭೀಷ್ಠಪ್ರದಾಯಕಂ । 

>: = @ ~~ 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾ ಣಾಂತರ್ಗತ ಶೀ 
ವಿಶ್ರಂಬರಾಯ ನಮ: । ಯಜೋಪವೀತಂ ಸಮರ್ಪಯಾಮಿ । 
(ಯಜ್ಞೋಪವೀತವನ್ನು ಸ ಸಬೇಕು) 


ಸಿಂಧೂರಂ - 
ನಾಯಕಾಂತರ್ಗತ ಭಾರತೀರಮಣ ಮುಖ ಪ್ರಾಣಾ ೦ತರ್ಗತ ಶ್ರೀ 


ವಿಶ್ವ ಬರಾಯ ನಮ: ಸಿಂಧೂರಂ ಸಮರ್ಪಯಾಮಿ । 


ಆಭರಣಂ - 

ಸಿದಿವಿನಾಯಕಾಂತರ್ಗತ ಭಾರತೀರಮಣ ಮು ಪ್ರಾಣಾ ೦ತರ್ಗತ ಶೀ 
ವಿಶ್ವಂಬರಾಯ ನಮ: ನಾನಾರತ್ನಮಯಾನಿ ಆಭರಣಾನಿ ಸಮರ್ಪಯಾಮಿ । 
(ಆಭರಣಗಳಿಲ್ಲದಿದ್ದರೆ ಹೂವು-ಮಂತ್ರಾಕ್ಷತೆಯನ್ನು ಸಮರ್ಪಿಸಬಹುದು). 


ಗಂಧ - 
ಕಸ್ತೂರೀಚಂದನಂ ಚೈವ ಕುಂಕುಮೇನ ಸಮನ್ವಿತಮ್‌ | 


ವಿಲೇಪನಂ ಸುರಶ್ರೇಷ್ಠಂ ಚಂದನಂ ಪ್ರತಿಗೃಹ್ಯತಾಮ್‌ | 


www.sumadhwaseva.com Page 12 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ठ ०९९६8 ९0 । 
ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಗಂಧಂ ಸಮರ್ಪಯಾಮಿ । 


ಅಕ್ಸತಾಂ 

ರಕ್ತಾಕ್ಟತಾಂ ಚ ದೇವೇಶ ಗೃಹಾಣ ದ್ವಿರದಾನನ । 

ಲಲಾಟಫಲಕೇ ಚಂದ್ರ: ತಸ್ಕೋಪರ್ಯವಧಾರ್ಯತಾಮ್‌ | 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಅಕ್ಷತಾಂ ಸಮರ್ಪಯಾಮಿ । 

(ಮಂತ್ರಾಕ್ಷತೆ ಹಾಕಬೇಕು) 


ಪುಷ್ಟಾಣಿ ಸಮರ್ಪಣ 
ಕರವೀರೈರ್ಜಾತಿಸುಮೈ: ಚಂಪಕ್ಕರ್ಬಕುಲೈ: ಶುಭ: । 
ಶತಪತ್ರೈಶ್ನ ಕಲ್ಲಾರೈ: ಅರ್ಚಯೇದ ಣನಾಯಕಮ್‌ । 
(1 0೦ [a 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ನಾನಾ ವಿಧ ಪರಿಮಳಪುಷ್ಟಾಣಿ ಸಮರ್ಪಯಾಮಿ । 


ಅಥ ಅಂಗಪೂಜಾ - 

ಓಂ ಗಣೇಶಾಯ ನಮ: ಪಾದೌ ಪೂಜಯಾಮಿ | (ಪಾದಗಳು) 
ಓಮ್‌ ಏಕದಂತಾಯ ನಮಃ: ಗುಲ್‌ ಪೂಜಯಾಮಿ।(ಕಾಲಿನ ಗಂಟುಗಳು) 
ಒಂ ಶೂರ್ಪಕರಾಯ ನಮ: ಜಾನುನೀಂ ಪೂಜಯಾಮಿ (ಮಂಡಿ) 
ಒಂ ವಿಫ್ನರಾಜಾಯ ನಮ: ಜಂಫಘೆ ಪೂಜಯಾಮಿ (ಮೊಣಕಾಲು) 
ಓಂ ಆಜುವಾಹನಾಯ ನಮ: ಊರೂಮ್‌ ಪೂಜಯಾಮಿ (ತೊಡೆ) 
ಓಂ ಹೇರಂಬಾಯ ನಮ: ಕಟಿಂ ಪೂಜಯಾಮಿ (ಸೊಂಟ) 


www.sumadhwaseva.com Page 13 Narahari Sumadhwa 


ಓಂ 


(ಸವಾ 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ಕಾಮಾರಿಸೂನವೇ ನಮ: ನಾಭಿಂ ಪೂಜಯಾಮಿ (ಹೊಕ್ಕಳು) 
ಲಂಬೋದರಾಯ ನಮ: ಉದರಂ ಪೂಜಯಾಮಿ (ಹೊಟ್ಟೆ) 
ಗೌರೀಸುತಾಯ ನಮ: ಸ್ತನೌ ಪೂಜಯಾಮಿ (ಸ್ತನ) 
ಗಣನಾಯಕಾಯ ನಮ: ಹೃದಯಂ ಪೂಜಯಾಮಿ (ಎದೆ) 
ಸ್ಫೂಲಕಂಠಾಯ ನಮ: ಕಂಠಂ ಪೂಜಯಾಮಿ (ಕಂಠ) 
ಸೃಂದಾಗ್ರಜಾಯ ನಮ: ಸೃಂದೌ ಪೂಜಯಾಮಿ (ಭುಜ) 
ಪಾಶಹಸ್ತಾಯ ನಮ: ಹಸ್ತೌ ಪೂಜಯಾಮಿ (ಹಸ್ತ) 
ಗಜವಕ್ತ್ಯಾಯ ನಮ: ವಕ್ತಂ ಪೂಜಯಾಮಿ (ಮುಖ) 
ಏಕದಂತಾಯ ನಮ: ದಂತಾನ್‌ ಪೂಜಯಾಮಿ (ದಂತಗಳು) 
ವಿಫ್ನಹಂತ್ರೇ ನಮ: ನೇತ್ರೇ ಪೂಜಮಾಮಿ (ಕಣ್ಣುಗಳು) 
ಶೂರ್ಪಕರ್ಣಾಯ ನಮ: ಕರ್ಣೌ ಪೂಜಯಾಮಿ (ಕಿವಿ) 
ಸ್ಫೂಲನಾ ಸಿಕಾಯ ನಾಮ: ನಾಸಿಕಾಂ ಪೂಜಯಾಮಿ (ಮೂಗು) 
ಘಫಾಲಚಂದ್ರಾಯ ನಮ: ಲಲಾಟಂ ಪೂಜಯಾಮಿ (ಹಣೆ) 
ಸರ್ಮೇಶ್ವರಾಯ ನಮ: ಶಿರ: ಪೂಜಯಾಮಿ (ತಲೆ) 
ವಿಫಘ್ನೇ ಶ್ರರಾಯ ನಮ: ಸರ್ವಾಣ್ಯಂಗಾನಿ ಪೂಜಯಾಮಿ 


ರ೯೦ಗಗಳು) 


ಅಥ ಏಕವಿಂಶತಿಪತ್ರಪೂಜಾ (೨೧ ಪತ್ರಗಳಿಂದ ಪೂಜ) 


ಓಂ 


ಸುಮುಖಾಯ ನಮ: ಮಾಲತೀಪತ್ರಂ ಸಮರ್ಪಯಾಮಿ । 
ಗಣಾಧಿಪಾಯ ನಮ: ಭೃಂಗರಾಜಪತ್ರಂ ಸಮರ್ಪಯಾಮಿ । 
ಉಮಾಪತ್ರಾಯ ನಮ: ಬಿಲ್ಪಪತ್ರಂ ಸಮರ್ಪಯಾಮಿ । 

ಗಜಾನನಾಯ ನಮಃ: ಶ್ರೇತದೂರ್ವಾಪತ್ರಂ ಸಮರ್ಪಯಾಮಿ 
ಲಂಬೋದರಾಯ ನಮ: ಬದರೀಪತ್ರಂ ಸಮರ್ಪಯಾಮಿ 

ಹರಸೂನವೇ ನಮ: ದತ್ತೂರಪತ್ರಂ ಸಮರ್ಪಯಾಮಿ 

ಗಜಕರ್ಣಕಾಯ ನಮ: ಹರಿನಿವೇದಿತ ತುಳಸೀಪತ್ರಂ ಸಮರ್ಪಯಾಮಿ । 


www.sumadhwaseva.com Page 14 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ಓಂ ವಕ್ರತುಂಡಾಯ ನಮ: ಶಮೀಪತ್ರಂ ಸಮರ್ಪಯಾಮಿ! 
ಒಂ ಗುಹಾಗ್ರಜಾಯ ನಮ: ಅಪಾಮಾರ್ಗಪತ್ರಂ ಸಮರ್ಪಯಾಮಿ । 
ಒಂ ಏಕದಂತಾಯ ನಮ: ಬೃಹತೀಪತ್ರಂ ಸಮರ್ಪಯಾಮಿ । 
ಒಂ ವಿಕಟಾಯ ನಮ: ಕರವೀರಪತ್ರಂ ಸಮರ್ಪಯಾಮಿ । 
ಒಂ ಕಪಿಲಾಯ ನಮ: ಅರ್ಕಪತ್ರಂ ಸಮರ್ಪಯಾಮಿ । 
ಒಂ ಗಜದಂತಾಯ ನಮ: ಅರ್ಜುನಪತ್ರಂ ಸಮರ್ಪಯಾಮಿ । 
ಒಂ ವಿಘಫ್ನರಾಜಾಯ ನಮ: ವಿಷ್ಣುಕಾಂತಿಪತ್ರಂ ಸಮರ್ಪಯಾಮಿ । 
ಒಂ ವಟವೇ ನಮ: ದಾಡಿಮಪತ್ರಂ ಸಮರ್ಪಯಾಮಿ । 
ಒಂ ಸುರಾಗ್ರಜಾಯ ನಮ: ದೇವದಾರುಪತ್ರಂ ಸಮರ್ಪಯಾಮಿ । 
ಒಂ ಫಾಲಚಂದ್ರಾಯ ನಮ: ಮರುವಕಪತ್ರಂ ಸಮರ್ಪಯಾಮಿ । 
ಓಂ ಹೇರಂಬಾಯ ನಮ: ಅಶ್ರತ್ನಪತ್ರಂ ಸಮರ್ಪಯಾಮಿ । 
ಒಂ ಚೆತುರ್ಭುಜಾಯ ನಮ: ಜಾತೀಪತ್ರಂ ಸಮರ್ಪಯಾಮಿ । 
ಒಂ ವಿನಾಯಕಾಯ ನಮ: ಕೇತಕೀಪತ್ರಂ ಸಮರ್ಪಯಾಮಿ । 
ಓಂ ಸರ್ಮೇಶ್ವರಾಯ ನಮ: ಅಗಸ್ತಿಪತ್ರಂ ಸಮರ್ಪಯಾಮಿ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ನಾನಾವಿಧ ಪತ್ರಾಣಿ ಸಮರ್ಪಯಾಮಿ । 


ಪುಷ್ಟಪೂಜಾ - 
ಒಂ ಸುಮುಖಾಯ ನಮ: ಶತಪತ್ರಪುಷ್ಟಂ ಸಮರ್ಪಯಾಮಿ । 
ಓಂ ಗಣಾಧಿಪಾಯ ನಮಃ: ಪದ್ಮಪು ಷ್ಟಂ ಸಮರ್ಪಯಾಮಿ । 

ಒಂ ಉಮಾಪತ್ರಾಯ ನಮ: ಕುಮುದಪುಷ್ಟಂ ಸಮರ್ಪಯಾಮಿ । 
ಓಂ ಗಜಾನನಾಯ ನಮಃ: ನಂದ್ಯಾವರ್ತಷುಷ್ಟಂ ಸಮರ್ಪಯಾಮಿ 
ಓಂ ಲಂಬೋದರಾಯ ನಮ: ಚಂಪಕಷುಷ್ಟಂ 
ಒಂ ಹರಸೂನವೇ ನಮ: ಬಕುಲಪುಷ್ಟಂ 


23325352 49 
22505522; 
© 


==) 
ಮಿ 
ಬಂ ಗಜಕರ್ಣಕಾಯ ನಮ: ಮಲ್ಲಿಕಾಮುಷ್ಟ 2322 0552 <: 1 


www.sumadhwaseva.com Page 15 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ಒಂ ವಕ್ರತುಂಡಾಯ ನಮ: ಜಾಜೀಷುಷ್ಟಂ ಸಮರ್ಪಯಾಮಿ। 
ಒಂ ಗುಹಾಗ್ರಜಾಯ ನಮ: ಕರ್ಣಿಕಾರಪುಷ್ಟ ಸಮರ್ಪಯಾಮಿ । 
ಒಂ ಏಕದಂತಾಯ ನಮ: ಧತ್ತೂರಪುಷ್ಟಂ ಸಮರ್ಪಯಾಮಿ । 
ಒಂ ವಿಕಟಾಯ ನಮ: ಭೃಂಗರಾಜಪುಷ್ಟಂ ಸಮರ್ಪಯಾಮಿ । 
ಒಂ ಕಪಿಲಾಯ ನಮ: ಸೇವಂತಿಕಾಪುಷ್ಟಂ ಸಮರ್ಪಯಾಮಿ । 
ಒಂ ಗಜದಂತಾಯ ನಮ: ಪಾಟಲೀಪುತ್ರಂ ಸಮರ್ಪಯಾಮಿ । 
ಒಂ ವಿಘಷ್ನರಾಜಾಯ ನಮ: ಫನ್ನಾಗಪುಷ್ಟಮ್‌ ಸಮರ್ಪಯಾಮಿ । 
ಒಂ ವಟವೇ ನಮ: ದಾಡಿಮೀಷುಷ್ಟಂ ಸಮರ್ಪಯಾಮಿ । 
ಒಂ ಸುರಾಗ್ರಜಾಯ ನಮ: ಅಶೋಕಪುಷ್ಟಂ ಸಮರ್ಪಯಾಮಿ । 
ಒಂ ಫಾಲಚಂದ್ರಾಯ ನಮ: ಕೇತಕೀಪುಷ್ಟಂ ಸಮರ್ಪಯಾಮಿ । 
ಒಂ ಹೇರಂಬಾಯ ನಮ: ದಾಸವಾಳಪುಶ್ರಮ್‌ ಸಮರ್ಪಯಾಮಿ । 
ಒಂ ಚತುರ್ಭುಜಾಯ ನಮ: ಮಂದಾರಪುಷ್ಟಮ್‌ ಸಮರ್ಪಯಾಮಿ । 
ಒಂ ವಿನಾಯಕಾಯ ನಮ: ಪಾರಿಜಾತಪುಷ್ಟಮ್‌ ಸಮರ್ಪಯಾಮಿ । 
ಓಂ ಸರ್ಮೇಶ್ವರಾಯ ನಮ: ಅಕ್ಕಪುಷ್ಟಮ್‌ ಸಮರ್ಪಯಾಮಿ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ನಾನವಿಧ ಪುಷ್ರಾಣಿ ಸಮರ್ಪಯಾಮಿ । 
(ಮೇಲೆ ಹೇಳಿದ ಹೂವುಗಳಿಲ್ಲದಿದ್ದರೂ ಪರವಾಗಿಲ್ಲ, ಆ ಪುಷ್ಟದ ಹೆಸರನ್ನು 
ಹೇಳಿಕೊಂಡು ನಿಮ್ಮಲ್ಲಿರುವ ಪುಷ್ಟವನ್ನೋ ಅಥವಾ ಮಂತ್ರಾಕ್ಟತೆಯನ್ನೋ 
ಸಮರ್ಪಿಸಬೇಕು) 


ಧೂಪ: 

ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಸುಮನೋಹರಮ್‌ । 
ಗೃಹಾಣ ಸರ್ವದೇವೇಶ ಉಮಾಪಷುತ್ರ್ತ ನಮೋಸ್ತುತೇ | 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: । ಧೂಪಮಾಘಫ್ರಾಪಯಾಮಿ) 

(ಧೂಪಾರತಿ ಅಂದರೆ ಕೆಂಡ + ದಶಾಂಗದ ಪುಡಿ ಹಾಕಿ ಮಾಡಬೇಕು) 


www.sumadhwaseva.com Page 16 Narahari Sumadhwa 


ದೀಪಃ: 

ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ಲಿನಾ ದ್ಯೋತಿತಂ ಮಯಾ । 

ಗ್ಲ್ಗಹಾಣ ಮಂಗಲಂ ದೀಪಮೀಶಪುತಂ ನಮೋತಸುತೇ 
ಸಿದಿವಿನಾಯಕಾಂತರ್ಗತ ಭಾರತೀರಮಣ ಮುಖಪಾಣಾಂತರ್ಗತ ಶೀ 
ವಿಶ್ವಂಬರಾಯ ನಮ: | ದೀಪಂ ದರ್ಶಯಾಮಿ | 


ನೈವೇದ್ಯಂ- 
ದೇವರಿಗೆ ಮೊದಲು ನೈವೇದ್ಯ ಮಾಡಿ, ನಂತರ ಲಕ್ಷ್ಮಿ, ಭಾರತೀರಮಣ 
ಮುಖ್ಯಪ್ರಾಣರಿಗೆ ನೈವೇದನ ಮಾಡಿ, ನಂತರ ಗಣೇಶನಿಗೆ ನಿವೇದಿಸಬೇಕು) 


ಸುಗಂಧಾನ್‌ ಸುಕ್ಸತಾಂಶ್ಲ್ಗವ ಮೋದಕಾನ್‌ ಘಫೃತಪಾಚಿಕಾನ್‌ । 
ಗೃಹಾಣ ದೇವ ನೈವೇದ್ಯಂ ಚಣಮುದ್ದೈ: ಪ್ರಕಲ್ಪಿತಾನ್‌ । 

ಭಕ್ತಂ ಭೋಜ್ಯಂ ಚ ಲೇಹ್ಯಂ ಚ ಚೋಷ್ಯಂ ಪಾನೀಯಮೇವ ಚ । 
ಗೃಹಾಣ ದೇವ ನೈವೇದ್ಯಂ ಮಯಾ ದತ್ತಂ ವಿನಾಯಕ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ನೈವೇದ್ದಂ ಸಮರ್ಪಯಾ 


ಜರ 


ಪಾ ಣಾ ಹ ೨ 
२) ठ ತಿ ಸ 


© 


ಒಂ ಪ್ರಾಣಾತ್ಮನೇ ಶ್ರೀ ಅನಿರುದ್ದಾಯ ಸ್ವಾಹಾ | 

ಓಂ ಅಪಾನಾತ್ಸನೇ ಶ್ರೀ ಪುದ್ದುಮಾಯ ಸ್ವಾ 

ಓಂ ವ್ಯಾನಾತ್ಮನೇ ಶ್ರೀ ಸಂಕರ್ಷಣಾಯ ಸಾಹಾ | 

ಒಂ ಉದಾನಾತ್ಮನೇ ಶ್ರೀ ವಾಸುದೇವಾಯ ಸ್ವಾಹಾ | 

ಓಂ ಸಮಾನಾತ್ಸ್ನನೇ ಶೀ ನಾರಾಯಣಾಯ ಸ್ವಾಹಾ । 

ಒಂ ಬ್ರಹ್ಮಣೇ ಸ್ವಾಹಾ । (ಈ ಆರು ಮಂತ್ರಗಳಿಂದ ತಂಬಿಗೆಯ ನೀರನ್ನು 


ಆರು ಬಾರಿ ಅರ್ಫ್ಯಪಾ ತ್ರೆಗೆ ಬಿಡಬೇಕು ) 


ಹಾ । 


www.sumadhwaseva.com Page 17 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ಪವಿಧಾನ 


ಪಾನೀಯಂ - 

ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ಪಾನೀಯಂ ಸಮರ್ಪಯಾಮಿ । 

(ಜಲವನ್ನು ನೈವೇದ್ಯ ಮಾಡಬೇಕು) 

ಉತ್ತರಾಪೋಷಣಂ ಸಮರ್ಪಯಾಮಿ । ಹಸ್ತಪ್ರಕಾಲನಂ ಸಮರ್ಪಯಾಮಿ । 
ಮುಖಪ್ರಕ್ಟಾಲನಂ ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ । 
ಗಂಡೂಷಂ ಸಮರ್ಪಯಾಮಿ [ಮುಖವಸ್ತೆಂ ಸಮರ್ಪಯಾಮಿ । ಕರವಸ್ತಂ 
ಸಮರ್ಪಯಾಮಿ । 

(ಪ್ರತಿ ಮಂತ್ರ ಜೊತೆಗೂ ಒಂದೊಂದು ಬಾರಿ ಅಘ 2 ನೀಡುವುದು) 


ಫಲಾನಿ - 

ವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವ ರಾಯ ನಮ: ಫಲಾನಿ ಸಮರ್ಪಯಾಮಿ | 
ತಾಂಬೂಲಂ - 
ಸಿದ್ದಿವಿನಾಯಕಾಂತರ್ಗತ ಬಾರತೀರಮಣ ಮುಖ್ಯಪ್ರಾ ಣಾಂತರ್ಗತ ಶೀ 
ವಿಶ್ವಂಬರಾಯ ನಮ: ತಾಂಬೂಲಂ ಸಮರ್ಪಯಾಮಿ । 


ದಕ್ಷಿಣಾಂ - 

ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯನಮ: ಸುವರ್ಣಪಹುಷದಕಿಣಾಂ ಸಮರ್ಪಯಾಮಿ! 
ಮಂಗಲನೀರಾಜನಂ 

ಸಿದಿವಿನಾಯಕಾಂತರ್ಗತ ಭಾರತೀರಮಣ ಮುಖಪಾಣಾಂತರ್ಗತ ಶೀ 
ವಿಶ್ವಂಬರಾಯ ನಮ: ಮಂಗಲನೀರಾಜನಂ ಸಮರ್ಪಯಾಮಿ 


www.sumadhwaseva.com Page 18 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 


ಅಥ ದೂರ್ವಾಯುಗ್ಮ ಪೂಜಾ 


೧. ಗಣಾಧಿಪಾಯ ನಮ: ದೂರ್ವಾಯು 70 ಸಮರ್ಪಯಾಮಿ 


. ಉಮಾಪುತ್ರಾಯ ನಮ: ದೂರ್ವಾ ಯುಗಂ ಸಮರ್ಪಯಾಮಿ 
. ಅಘನಾಶನಾಯ ನಮಃ: ದೂರ್ವಾಯುಗ್ಮಂ ಸಮರ್ಪಯಾಮಿ 
„ ವಿನಾಯಕಾಯ ನಮ: ದೂರ್ವಾ ಯುಗಂ ಸಮರ್ಪಯಾಮಿ 
. ಈಶಪುತ್ತಾಯ ನಮ: ದೂರ್ವಾ ಯುಗಂ ಸಮರ್ಪಯಾಮಿ 


3 
೩ 
೪ 
8 
೬. ಸರ್ವಸಿದ್ದಿಪ್ರದಾಯಕಾಯ ನಮ: ದೂರ್ವಾಯುಗ್ಮಂ ಸಮರ್ಪಯಾಮಿ 
೭. ಏಕದಂತಾಯ ನಮಃ: ದೂರ್ವಾಯುಗ್ಮಂ ಸಮರ್ಪಯಾಮಿ 
ಆ.ಇ ಭವಕ್ತಾಯ ನಮ: ದೂರ್ವಾಯು 7.0 ಸಮರ್ಪಯಾಮಿ 

€. ಮೂಷಕವಾಹನಾಯ ನಮ: ದೂರ್ವಾಯು 70 ಸಮರ್ಪಯಾಮಿ 
೧೦.ಕುಮಾರಗುರವೇ ನಮ: ದೂರ್ವಾಯುಗ್ಮಂ ಸಮರ್ಪಯಾಮಿ 
(೨೧ ಗರಿಕೆಗಳನ್ನು ಸಂಗ್ರಹಿಸಿ, ಈ ಮೇಲ್ಕಂಡ ಮಂತ್ರಗಳಿಂದ ಪ್ರತಿ 
ದೂರ್ವಕ್ಕೂ ಎರಡೆರಡು ಗರಿಕೆಯನ್ನು ಸಮರ್ಪಿಸಬೇಕು) 


ಮಂತ್ರಪುಷ್ಟಾಂಜಲಿ — 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮಃ: ಮಂತ್ರಪುಷ್ಟಾಂಜಲಿಂ ಸಮರ್ಪಯಾಮಿ | 


ರಾಜೋಪಚಾರ ಪೂಜಾ - 

ಛತ್ರಚಾಮರವ್ಯಜನದರ್ಪಣ ನೃತ್ಯಗೀತವಾದ್ಯಾಂದೋಲಿಕಾದಿ 
ಸಮಸ್ತರಾಜೋಪಚಾರಪೂಜಾರ್ಥೇ ಅಕ್ಷತಾನ್‌ ಸಮರ್ಪಯಾಮಿ । 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಬರಾಯ ನಮ: ರಾಜೋಪಚಾರ ಪೂಜಾಂ ಸಮರ್ಪಯಾಮಿ । 


www.sumadhwaseva.com Page 19 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ಪವಿಧಾನ 


ಪದಕಿ 

<-> [NS 

ಪ್ರೆ ಪ್ರರ ವಿಶಾಲಾಕ ಸರ್ವಾಬೀಷಪಲಪದ । 
ಪ್ರದಕ್ಷಿಃ ೦ ಕರೋಮಿ ತಾಂ ಸರ್ವಾನ್‌ ಕಾಮಾಂಶ ದೇಹಿ ಮೇ । 
ಸಿದ್ದಿವಿ ನಾಯಕಾಂತರ್ಗತ ಬಾರತೀರಮಣ ಮುಖ*ಪಾಣಾಂತರಗ್ಗತ ಶ್ರೀ 
ವಿಶ್ವಂ ರಾಯ ನಮ: ಪದಕಿ ಣಾನ್‌ ಸಮರ್ಪಯಾಮಿ । 
ನಮಸ್ಕಾರ - 


ನಮಸ್ತೇ ವಿಷ್ನಸಂಹರ್ತೇ ನಮಸ್ತೇ ವಾಂಛಿತಪ್ರದ । 

ನಮಸ್ತೇ ದೇವದೇವೇಶ ನಮಸ್ತೇ ಗಣನಾಯಕ | 
ಸಿದ್ದಿವಿನಾಯಕಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ಲಂಬರಾಯ ನಮ: ನಮಸ್ಥ್ನಾರಾನ್‌ ಸಮರ್ಪಯಾಮಿ 

(ಸಾಷಾಂಗ ನಮಸ್ನಾರ ಮಾಡುವುದು) 


८5203325 ८2252555 | 
ತತೋ ಬ್ರಾಹ್ಮಣಪೂಜಾಂ ಕೃತ್ವಾ ವಾಯನದಾನಂ ದದ್ಯಾತ್‌ | 
ಗಣೇಶ: ಪತಿಗಹಾತಿ ಗಣೇಶೋ ವೆ, ದದಾತಿ ಚ । 


ಗಣೇಶಸಾ ರಕೋ ದ್ವಾಭ್ಯಾಂ ಗಣೇಶಾಯ ನಮೋ ನಮ: | 


(ವಾಯನದಾನಕ್ಕಾಗಿ ಬೇಕಾದ ಪದಾರ್ಥಗಳು - ಬಾಳೆ ಎಲೆ, ಅರ್ಧ ಸೇರು 


ಅಕ್ಕಿ, ೨ ತೆಂಗಿನಕಾಯಿ, ಐದೈದು ವೀಳ್ಯದೆಲೆ + ಅಡಿಕೆ, ಮತ್ತು ಹಣ್ಣು, 
ಮತ್ತು ದಕ್ಟಿಣೆ) 


ಗೃಹಾಣೇದಂ ದಿಜಶೇಷಂ ವಾಯನಂ ದಕಿಣಾನಿತಂ । 
ಪಲತಂಡುಲಸಂಯುಕ © ದಕಿಣಾಘತಸಂಯುತಂ । 


ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪಿಯ । 


www.sumadhwaseva.com Page 20 Narahari Sumadhwa 


ಪೀ ಪಿದಿವಿನಾಯಕ ವತ - ಸಂಕಿಪವಿಧಾನ 


ಅವಿಪಂ ಕುರು ಮೇ ದೇವ ಸರ್ವಕಾರ್ಯೀಷು ಸರ್ವದಾ | 
ಸಘಲಾಂಸ್ತು ಗುಡಾಜ್ಯಾಢ್ಯಾನ್‌ ದಾಸ್ಯಾಮಿ ದಶಮೋದಕಾನ್‌ । 
ಸದಕಿಣಾ ದ್ರಿಜಶ್ರೇಷ್ಠ ಗಣೇಶ: ಪ್ರೀಯತಾಂ ಮಮ । 


ಇದಂ  ವಾಯನಂ ಸದಕ್ಷಿಣಾ ಕಂ ಸತಾಂಬೂಲಂ ವಿನಾಯಕಾಂತರ್ಗತ 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀವಿಶ್ವ್ರಂಭರಮೂರ್ತಿ ಪ್ರೀತಿಂ 
ಕಾಮಾಯಮಾನ: ತುಭ್ಯಮಹಂ ಸಂಪ್ರದದೇ | ದತ್ತಂ ನ ಮಮ ನ ಮಮ। 
ಪ್ರ ತಿಗೃಹ್ಯತಾಮ್‌! (ಈವಾ ಕ್ಯಗಳನ್ನು ವಾಯನ ದಾನ ಕೊಡುವನು 
ಹೇಳಬೇಕು) ಆಗ ವಾಯನದಾನ ತೆಗೆದುಕೊಳ್ಳುವವನು 'ಪ್ರತಿಗೃಹ್ಞಾಮಿ' 
ಎಂದು ಸ್ವೀಕರಿಸುತ್ತಾರೆ. 


ಗಣಪತಿ ವಿಸರ್ಜನೆ - ವಿಸರ್ಜಿಸುವ ಸಮಯದಲ್ಲಿ ಮತ್ತೆ ಆಚಮನ, 
ಪ್ರಾಣಾಯಾಮ, ಸಂಕಲ್ಪ ಎಲ್ಲವನ್ನೂ ಮಾಡಿ ಸಿದ್ದಿವಿನಾಯಕಾಂತರ್ಗತ 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ವಿಶ್ರಂಬರಾಯ ನಮ: ಶ್ರೀ 
ವಿಶ್ವಂಭರಪ್ರೇರಣಯಾ, ಶ್ರೀವಿಶ್ವಂಭರಪ್ರೀತ್ಯರ್ಥಂ, ಗಣಪತಿವಿಸರ್ಜಾಂಗ 
ಉತ್ತರಪೂಜಾಂ ಕರಿಷ್ಯೇ । 


ಪಂಚೋಪಚಾರ ಪೂಜ 

ಓಂ ಗಣಾನಾಂ ತಾಂ ಗಣಪತಿಂ ಹವಾಮಹೇ 

ಕವಿಂ ಕವೀನಾಮುಪವಶ್ರವಸ್ತಮಮ್‌ । 

ಜ್ನೇಷರಾಜಂ ಬಹ್ನಣಾಂ ಬ ಹ್ಮಣಸ್ತತ ಆನ: 

ಶ್ರುಣ್ತನ್ನೂತ್ಲಿಭಿ: ಸೀದ ಸಾದನಮ್‌ । 

ಶ್ರೀ ಮಹಾಸಿದ್ದಿವಿನಾಯಕಾಯ ನಮ: | ಗಂಧಂ ಸಮರ್ಪಯಾಮಿ । 
ಪುಷ್ಟ ಪೂಜಯಾಮಿ | ಸುಮಖಾಯ ನಮ: | ಏಕದಂತಾಯ ನಮ: | 
ಕಪಿಲಾಯ ನಮ: | ಗಜಕರ್ಣಕಾಯ ನಮ: । ಲಂಬೋದರಾಯ ನಮ: | 


www.sumadhwaseva.com Page 21 Narahari Sumadhwa 


ಶ್ರೀ ಸಿದ್ದಿವಿನಾಯಕ ವ್ರತ - ಸಂಕ್ಷಿಪ್ತವಿಧಾನ 
ವಿಕಟಾಯ ನಮಃ ವಿಫ್ನರಾಜಾಯ ನಮ: | ಗಣಾಧಿಪಾಯ ನಮ: | 
ಧೂಮಕೇತವೇ ನಮ: । ಗಣಾಧ್ಯಕ್ಟಾಯ ನಮ: । ಫಾಲಚಂದ್ರಾಯ ನಮ: | 
ಗಜಾನನಾಯ ನಮ: । ಧೂಪಮಾಘಫ್ರಾಪಯಾಮಿ | ದೀಪಂ ದರ್ಶಯಾಮಿ । 
ನೈವೇದ್ಯಂ ಸಮರ್ಪಯಾಮಿ | ದಕ್ಷಿಣಾಂ ಸಮರ್ಪಯಾಮಿ । 
ಮಹಾನೀರಾಜನಂ ಸಮರ್ಪಯಾಮಿ | ಮಂತ್ರಪುಷ್ರಾಂಜಲಿಂ 
ಸಮರ್ಪಯಾಮಿ! ಪ್ರದಕ್ಸಿಣನಮಸ್ಕಾರಾನ್‌ ಸಮರ್ಪಯಾಮಿ । 


ಅನೇನ ವಿಸರ್ಜನಾಂಗ ಉತ್ತರಪೂಜನೇನ ಶ್ರೀ ವರಸಿದ್ದಿವಿನಾಯಕಾಂತರ್ಗತ 
ಶ್ರೀ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 2९ ವಿಶ್ವಂಭರ ಪ್ರೀಯತಾಂ 
ಸುಪ್ರೀತೋ ವರದೋ ಭವತು! ಶ್ರೀ ಕೃಷ್ಣಾರ್ಪಣವಸ್ತು । 
8 -2 

ಕದಲಿಸುವುದು - ಉದ್ವಾಸನೆ - 

ಉತಿ ಷ ಹಣಸತೇ ದೇವ ತಸೆ ವ ಢ್‌ ९ 
ತ್ರಿಷ್ಪ ಬ್ರಹ್ಮಣಸ್ವ ಯಂತಸ್ತೇಮ | 
ಉಪಪ್ರಯಂತು ಮರುತ್‌: ಸುದಾನವ ಇಂದ್ರ ಪ್ರಾಶೂರ್ಭವಾ ಸಚಾ । 
ಯಾಂತು ದೇವಗಣಾ: ಸರ್ವೇ ಪೂಜಾಮಾದಾಯ ಮತ್ಕೃತಾಂ | 
ಇಷ್ಟಕಾಮ್ಯಾರ್ಥಸಿದ್ದ ರಂ ಹುನರಾಗಮನಾಯ ಚ । 
ಶ್ರೀ ಸಿದ್ದಿವಿನಾ ಯಕಾಯ ನಮ । ಯಥಾ ಸ್ಥಾನಮುದ್ವಾಸಯಾ ಮಿ । 
ಗಣಪತಿಯನ್ನು ಬಾವಿಯಲ್ಲೋ, ನದಿಯಲ್ಲೋ, ಕೆರೆಯಲ್ಲೋ, 
ಸಮುದ್ರದಲ್ಲೋ ವಿಸರ್ಜಿಸಬೇಕು. 


Collection by Narahari Sumadhwa 
09242729165 or 7899224784 


for www.sumadhwaseva.com 
Source : Vratamuktaavali & Chaturvedi Vedavyasachar’s book on Madhwa vrathas 


www.sumadhwaseva.com Page 22 Narahari Sumadhwa 


